ಸಿ.ವಿ. ಮಠದ 


ಮುಂಡರಗಿ ಭೀಮರಾಯ 


ದೇಶದ ಸ್ವಾತಂತ್ರ್ಯಕ್ಕಾಗಿ ಪರಕೀಯರ ಜೊತೆಗೆ 
ತನ್ನ ಜೀವನವನ್ನೇ ಪಣಕ್ಕಿಕ್ಕಿ ಹೋರಾಡಿದವರಲ್ಲಿ 
ಮುಂಡರಗಿ ಭೀಮರಾಯ ಅಗ್ರಗಣ್ಯ ವ್ಯಕ್ತಿ. ಸ್ವತಂತ್ರ 
ಮನೋವೃತ್ತಿಗೂ ಪ್ರಾವಣಾಣಿಕತೆಗೂ ಪ್ರಸಿದ್ಧವಾಗಿದ್ದ 
ಮನೆತನಕ್ಕೆ ಸೇರಿದ ಶ್ರೀಸಾವಕಾನ್ಯ ಮುಂಡರಗಿ ಭೀಮ 
ರಾಯ. 


ಇದ್ದಕ್ಕಿದ್ದಂತೆ. ಒಂದುದಿನ ಪಂತಪ್ರಧಾನ 
ಧೊಂಡೋಪಂತ ನಾನಾಪೇಶ್ವೆಯವರಿಂದ ದಕ್ಷಿಣದ ಎಲ್ಲ 
ಸರಂಜಾವಿಗಳಿಗೆ, ಜಹಗೀರದಾರೆರುಗಳಿಗೆ, ದೇಶವಂಂಖ 
ರಿಗೆ, ದೇಶಪಾಂಡೆಗಳಿಗೆ ಹಾಗೂ ಉಳಿದ ಜವಿೀನಂದಾರ 
ರಿಗೆ, ಪಾಟೀಲರಿಗೆ, ಕುಲಕರ್ಣಿಯವರಿಗೆ ಹಾಗೂ 
ಸಮಸ್ತ ಜನತೆಗೆ ದೆಹಲಿಯ ವಂಹಾರಾಜರ ಅಪ್ಪಣೆಯ 
ಮೇರೆಗೆ ಹೊರಡಿಸಲಾದ ಒಂದು ಮಹತ್ವಪೂರ್ಣ 
ಕಾಗದ ಕೈಸೇರಿತು. ಈ ಕಾಗದ ಭೀಮಂರಾಯರಿಗೂ 
ಸಿಕ್ಕಿತು. ಈ ಕಾಗದದಲ್ಲಿ ವಂಂಖ್ಯವಾಗಿ ಬ್ರಿಟಿಷರ 
ವಿರುದ್ಧ ಸಿಡಿದೆದ್ದ ಸ್ವಾತಂತ್ರ್ಯ ಕಹಳೆಯನ್ನು ಮೊಳ 
ಗಲು ಕೇಳಿಕೊಳ್ಳಲಾಗಿತ್ತು. 


ಭೀಮರಾಯನು ಧೈರ್ಯಶೀಲನೂ ಸತತ ಪರಿ 
ಶ್ರಮಿಯೂ ಆಗಿದ್ದನು. ಭೀಮರಾಯನ ಅಜ್ಜನಾದ 
"ಮೊಂಡಂಗಿ? ಭೀವಂರಾಯನಂ ಡಂಬಳ ದೇಸಾಯಿಯ 
ವಂಂಖ್ಯಮಂತ್ರಿಯರಾಗಿ ದಕ್ಷಿಣದಲ್ಲಿ ಪೇಶ್ಚೆಯ ವಂಂಡಲಾ 
ಧಿಪತಿಯನ್ನು ಧಿಕ್ಕರಿಸಿ ಖ್ಯಾತಿ ಹೊಂದಿದ್ದನಂ. ಅಜ್ಜನ 
ಗುಣಗಳನ್ನು ಹೊಂದಿದ ಭೀಮರಾಯ, ವನ್ಯಮೃಗ 
ಬೇಟೆಯಲ್ಲಿ ಪರಿಪೂರ್ಣತೆ ಪಡೆದವನಾಗಿದ್ದನಂ; ಇವನ 


ಇತಿಹಾಸ ದರ್ಶನ 


ತಂದೆ ಪೇಶ್ವೆ ಆಡಳಿತದಲ್ಲಿ ನ್ಯಾಯಕಾಧೀಶನಾಗಿದ್ದನಂ . 
ತನ್ನ ಶಿಕ್ಷಣ ಹಾಗೂ ಬುದ್ಧಿಯ ಬಲದಿಂದ ಭೀಮು 
ರಾಯಂನಂ ತಹಸೀಲ್ದಾರ ಪದವಿಗೇರಿದನಂ. ಹರಪನ 
ಹಳ್ಳಿ ಹಾಗೂ ಬಳ್ಳಾರಿಗಳಲ್ಲಿ ತಹಸೀಲ್ದಾರನಾಗಿ ಕೆಲ 
ಕಾಲ ಕೆಲಸವಣಡಿದನು. ಆದರೆ ಪರಿಸ್ಥಿತಿಯ ಅರಿವಿ 
ನಿಂದಾಗಿ ಬ್ರಿಟಿಷರ ಕೈಕೆಳಗೆ ಸೇವೆವಕಾಡುವ ಇಚ್ಛೆ ಇಲ್ಲದ 
ವನಾದನಂ. ಬ್ರಿಟಿಷರ ದಬ್ಬಾಳಿಕೆಯಿಂಂದಾಗಿ ದೇಶ 
ಬಡವಾಗಹತ್ತಿದೆ ಎಂಬ ವಿಚಾರ ಭೀಮರಾಯನ ಮನ 
ಸ್ಲನ್ನ್ನ ಕೊರೆಯಹತ್ತಿತ್ತು. ೧೮೫೭ನೆಯ ವೆರೀ, ಜಣನ್ಯ 
ಜುಲೈ ತಿಂಗಳುಗಳಲ್ಲಿ ಉತ್ತರ ಭಾರತದಲ್ಲಿ ನಡೆದ ಘಟನೆ 
ಗಳು ಭೀಮರಾಯಂನನ್ನ್ನ ಕಾರ್ಯಪ್ಪವೃತ್ತನನ್ನಾಗಿ 
ವಣಾಡಿದವು. ಮದ್ದುಗುಂಡು, ಶಸ್ತ್ರಾಸ್ತ್ರಗಳ ಸಂಗ್ರಹಕ್ಕೆ 
ಸನ್ನದ್ಧನಾದನಂ. 


ಭೀವಂರಾಯನ ಚಲನವಲನಗಳ ಬಗ್ಗೆ ಸಂಶಯಂ 
ಗೊಂಡ ಧಾರವಾಡದ ಪೋಲೀಸ್‌ ಸೂಪರಿಂಟೆಂಡೆಂಟ್‌ 
ಥಾಮಸ್‌ ಅವರು ವಕ್ಕಾಜಿಸ್ಥೆ ್ಟ್ರೇಟರಿಗೆ ೧೦ ಮೇ ೧೮೫೭ 
ಹಾಗೂ ಪುನಃ ಆಗಸ್ಟ್‌ ೧೮೫೭ರಲ್ಲಿ ಎರಡಂ ಪತ್ರಗಳನ್ನು 
ಬರೆದಂ, ಅವನ ವ್ಯಕ್ತಿತ್ವದ ಬಗ್ಗೆ ಸಂಶಯ ವ್ಯಕ್ತಪಡಿಸಿ, 
ಅವನೊಬ್ಬ ಅಪಾಯಕಾರಿ ವ್ಯಕ್ತಿ, ಬ್ರಿಟಷ್‌ .ಸರಕಾರಕ್ಕೆ 
ಆತಂಕವನ್ನೊಡ್ಡ ಬಹುದೆಂಬ ವಿಚಾರಗಳನ್ನು ತಿಳಿಸಿದ್ದರಂ; 
ಧಾರವಾಡದ ವಣ್ಯಾಜಿಸ್ಟ್ರೇಟರು ಭೀಮರಾಯನನ್ನು ಕರೆ 
ಯಿಸಿ ವಿಚಾರಿಸಲಾಗಿ, ಥಾವಂಸ್‌ ಅವರೆ ಹೇಳಿಕೆಯಲ್ಲಿ 
ಸತ್ಕಾಂಶವಿಲ್ಲವೆಂದೂ ಆದರೆ ಅವನ ವಿರೋಧಿಗಳಂ ಹಬ್ಬಿ 
ಸಿದ ವದಂತಿಗಳೆಂದೂ ತಿಳಿಸಿ ಓಲೆ ಬರೆಯಲಾಯಿಂತಂ, 


೧೫೭ 


ಆದಾಗ್ಯೂ ಭೀಮರಾಯನಿಗೆ ಎಚ್ಚರಿಕೆ ನೀಡಿ, ಅವನ 
ಚಲನವಲನಗಳ ಮೇಲೆ ಕಣ್ಣಿಡಲಾಯಿತು. 


ಹೈದರಾಬಾದಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾವಂ ಕುರಿತ 
ಗ್ರಂಥದಲ್ಲಿ ಹೇಳಿದಂತೆ, ಸೋರಾಪುರ ದೇಸಾಯರು 
ಹಾಗೂ ಭೀಮರಾಯನೂ ಒಳ್ಳೆಯ ಗೆಳೆಯರಾಗಿದ್ದರು. 
ಅಲ್ಲದೆ ಹಮ್ಮಿಗೆ ಕೆಂಚನಗೌಡ, ಡಂಬಳ ದೇಸಾಯರೂ 
 ಗೋವನಕೊಪ್ಪದ ಸರನಾಡಗೌಡರು, ಇವರೆಲ್ಲರ 
ಜೊತೆಗೆ ಸ್ನೇಹ ಸಂಪಾದಿಸಿದನು. ಮಂಂಡರಗಿ ಭೀವಂ 
ರಾಯ ಹಾಗೂ ನರಗುಂದದ ಬಾಬಾಸಾಹೇಬ ಇವರಿ 
ಬ್ಬರ ಪ್ರಭಾವದಿಂದಾಗಿ ಇಡೀ ಧಾರವಾಡ ಜಿಲ್ಲೆಯಲ್ಲಿ 
ಬ್ರಿಟಿಷರ ವಿರುದ್ಧ ಇವರದೊಂದಂ ಜಾಲವೇ ಪ್ರಾರಂಭ 
ವಾಯಿ?ಂ, ಕೆರೆ ಕಟ್ಟುವ ನೆಪದಲ್ಲಿ ಭೀಮರಾಯನಂ 
೩೦೦ ರಿಂದ ೪೦೦ ಜನರನ್ನು ಕೂಡಿಸಿ, ಸೊರಟೂರ 
ದೇಸಾಯರ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಬಂಡೇಳು 
ವನೆಂಬ ಸುದ್ದಿ ಬಳ್ಳಾರಿ ವಕ್ಕಾ ಜಿಸ್ಟೈ ರಿಂದ ಧಾರವಾಡ 
ಕಲೆಕ್ಟರನಿಗೆ ತಟ ಚ ತಿವಾರಿ, ತಕ್ಷಣ 
ಕಲೆಕ್ಟರ ಥಾಮಸ್‌ ಒಗಿಲ್ವ ಇವರಿಬ್ಬರನ್ನೂ ಕರೆ ಕಳಂಹಿ 
ಸಿದನಂ. ಧೂರ್ತನಾದ ಭೀಮರಾಯನು ಸೊರಟೂರ 
ದೇಸಾಯಿಂಯಂ ಜೊತೆಗೂಡಿ ಕಲೆಕ್ಟರನನ್ನು ಕಾಣಲು 
ಬಂದನು ತನ್ನ ಕಾರ್ಯಗಳ ಬಗ್ಗೆ ಬಂದ ಆರೋಪ 
ಗಳನ್ನು ಅಲ್ಲಗಳೆದನು 
ಕರಿಸುವ ಯಾವುದೇ ಪುರಾವೆಗಳೂ ಇರಲಿಲ್ಲ.ಪುನಃ ತನ್ನ 
ಬಲವನ್ನು ಬೆಳಸಿಕೊಳ್ಳುವವರೆಗೆ ವಿಧೇಯತೆಯನ್ನು 
ವ್ಯಕ್ತಪಡಿಸಿದನು. ಮುಂದೆ ತನ್ನ ಚಟುವಟಿಕೆಗಳನ್ನು 
ಬಳ್ಳಾರಿ ಜಿಲ್ಲೆಗೆ ಬದಲಾಯಿಸಿದನು. ಇವರ ಚಟು 
ವಟಿಕೆಗಳಿಂದಾಗಿ ಕಂದಾಯ ವಸೂಲಿ ಕೆಲಸಕ್ಕೆ ತಡೆ 
ಯಂಂಟಾಯಿಂತಂ. ಹೂವಿನಹಡಗಲಿಯ ಪೋಲೀಸ್‌ 
ಅಧಿಕಾರಿಯ ಹೇಳಿಕೆಯಂತೆ, ಭೀಮರಾಯನು ಜಿಲ್ಲೆಯ 
ಶಾಂತತೆಯನ್ನು ಪಲ್ಲಟಿಸಲಿಕ್ಕಾಗಿ ಶಸ್ತ್ರಾಪ್ತ್ರಿಗಳ ಸಂಗ್ರಹ 
ನಡೆಸಿದನು. ೧೮೫೮ರ ಘೇ ಕೊನೆಯ ವಾರದಲ್ಲಿ 
ಕೆಲವು ಹಳ್ಳಿಗಳನ್ನು ದೋಚುವ ಮುಖಾಂತರ ತನ್ನ 
ಬ್ರಿಟಿಷ್‌ ವಿರೋಧಿ ಚಟ.ವಟಿಕೆಗಳನ್ನು ಪ್ರಾರಂಭಿಸಿ 
ದನು. ಸ 


ಮೊದಲೇ ನಿಶ್ಚಯಿಸಿದಂತೆ, ಹಮ್ಮಿಗಿ ಕೆಂಚನ 
ಗೌಡನೂ ಸೊರಟೂರ ದೇಸಾಯರೂ ಭೀಮರಾಯನ 


೧೫೮ 


ಹಾಗೂ ಅವುಗಳನ್ನು ಪುಷ್ಕೀ : 


ಜೊತೆಗೂಡಿ ದಂಗೆ ಏಳುವ ಸಂಗತಿ ಬ್ರಿಟಿಷರಿಗೆ ತಿಳಿ 
ದಿತ್ತು. ಇದರಿಂದಾಗಿ ಡಂಬಳ ಪೋಲೀಸನು ಹವ್ಮಿಗೆ 
ಯಲ್ಲಿಯ ಕೆಂಚನಗೌಡರ ಮನೆಗೆ ತನ್ನ ಸಿಬ್ಬಂದಿಯೊಡನೆ 
ಮುತ್ತಿಗೆ ಹಾಕಿ ಅಲ್ಲಿದ್ದ ಮದ್ದುಗುಂಡು, ಶಸ್ತ್ರಾಸ್ತ್ರ 
ಗಳನ್ನು ವಶಸಡಿಸಿಕೊಂಡಂ, ಆ ಮನೆಗೆ ಬೀಗಮುದ್ರೆ 


ಹಾಕಿ, ಕಾವಲಿರಿಸಿ ಈ ಸಂಗತಿಯನ್ನೂ ವೆಂಲಾಧಿಕಾರಿ 
ಗಳಿಗೆ ತಿಳಿಸಿದನು. '“ 
ಇದನ್ನು ತಿಳಿದ ಭೀವಂರಾಯನಂ ಇನ್ನು 


ಸುವ್ಮ್ಮನೆ ಕುಳಿತರೆ ಮೈಮೇಲೆ ಬರುವುದೆಂದು ತಿಳಿದಂ, 
ಕೆಲವು ಜನರನ್ನು ಕೂಡಿಕೊಂಡು ಆ ಮನೆಗೆ ಆಯಂಧ 
ಸಮೇತ ಮಂತ್ರಿಗೆ ಹಾಕಿ ಕಾವಲುಗಾರನನ್ನು ಕೊಂದಂ 
ಹಾಕೆ, ಅಲ್ಲಿದ್ದ ಎಲ್ಲ ಸಾವಂಗ್ರಿಗಳನ್ನಿ ವಶಪಡಿಸಿ 
ಕೊಂಡು, ಕೆಂಚನಗೌಡನ ಜೊತೆಗೂಡಿ ವಂಂದೆ ಸಾಗಿ 
ಡಂಬಳದಲ್ಲಿಯ ಖಜಾನೆಯನ್ನು ಮುತ್ತಿ ವಶಪಡಿಸಿ ' 
ಕೊಂಡನು. ಮಂದೆ ಮತ್ತೆ ಕೆಲವು ಜನರು ಇವರನ್ನು 
ಕೂಡಿಕೊಂಡು ಗದಂಗಿನ ಕಡೆಗೆ ನಡೆದರು. ಇವರನ್ನು 
ಕಂಡ ಅಂಚೆ-ತಂತಿ ಕಾರ್ಯಾಲಯದ ಸಿಬ್ಬಂದಿವರ್ಗ 
ಜೀವದಾಸೆಗೆ ಅಲ್ಲಿಂದ ಕಾಲ್ದೆಗೆದರಿ. ಅಲ್ಲಿದ್ದ ಎಲ್ಲ 
ಸೊತ್ತನ್ನು ದೋಚಿದರು. ಆದರೆ ಪೋಲೀಸರು ಇವ 
ರನ್ನು ಬೆನ್ನಟ್ಟಿದ್ದಾರೆಂಬ ಸುದ್ದಿ ತಿಳಿದಂ ಪೂರ್ವದಿಕ್ಕಿಗೆ. 
ನಡೆದಂ ಕೊಪ್ಪಳ ತಲುಪಿದರಂ. ಈಗ ಇವರ' ಬಂಡೆದ್ದ 
ರೆಂಬ ಸಂಗತಿ ಖಚಿತವಾದ ನಂತರ ಪೋಲೀಸರರಂ 
ದೇಸಾಯಿಯ ವಂನೆಗೆ ಬೆಂಕಿ ಇಟ್ಟು. ಭೀವುರಾಯನನ್ನು 
ಹಿಡಿಯಲು ಕೊಪ್ಪಳಕ್ಕೆ ಧಾವಿಸಿದರು. 


ಕೊಪ್ಪಳದ ತಹಸೀಲ್ದಾರನಂ ರಾಯಚೂರ 
ದೋಚಿ ಡೆಪ್ಯಟಿ ಕಮೀಷನರನಿಗೆ ಈ ರೀತಿ ತಿಳಿಸಿದನು ; 
“ಭೀಮರಾಯ ೨೦೦-೩೦೦ ಜನರೊಡನೆ ಕೊಪ್ಪಳ ಕೆಲ್ಲೆ: 
ಯನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದಾ ನೆ. ನಾನು 
ಭೀವಂರಾಯಂನ ಇಬ್ಬ ಹ ಹೆಂಡಿರು, ೧೨ ವರ್ಷದ ಒಬ್ಬ 
ಮಗ ಹಾಗೂ ಒಂದು ಚಿಕ್ಕ ಮಗಂ ಅಲ್ಲದೆ ಅವರ: 
ಸೇವಕರನ್ನು ಸೆರಹಿಡಿದಿದ್ದೇನೆ.* 


ಇದನ್ನು ತಿಳಿದು ಭೀಮರಾಯನು ರೊಚ್ಚಿಗೆದ್ದು 
ತನ್ನ ಕುಟುಂಬದ ಬಿಡುಗಡೆಯನ್ನೇ ಆದ್ಯ ಕರ್ತವ್ಯ 
ವಾಗಿ ಇಟ್ಟುಕೊಂಡನು. ತನ್ನ ಅನುಯಕಾಯಿಗಳೊಂದಿಗೆ. 


ಇತಿಹಾಸ ದರ್ಶನ 


ಕೆಂಚನಗೌಡನನ್ನು ಕೂಡಿಕೊಂಡು ಕೊಪ್ಪಳದ ಕಡೆಗೆ 
ನಡೆದನು. ಮುಂದೆ ಏನು - ನಡೆಯಿತೆಂಬ ಬಗ್ಗೆ 
ಪೋಲೀಸ್‌ ಸೂಪರಿಂಟೆಂಡೆಂಟ್‌ ಥಾಮಸ್‌ ಅವರ 
ಮಾತಿನಲ್ಲಿ ಹೇಳಬೇಕಾದರೆ, “ದೇಸಾಯಿಯಂಂ ಭೀಮ 
ರಾಯನ ಊರಾದ ಬೆಣ್ಣೆಹಳ್ಳಿಗೆ ಹೋದನು. ನಂತರ 
ಭೀವಂರಾಯನು ೭೦ ಜನ ಅಯುಧಧಾರಿಗಳೊಡನೆ 
ಹೆಮ್ಮಿಗೆಗೆ ಹೋಗಿ ಅಲ್ಲಿ ಫೋಜುದಾರನನ್ನು ತೊಂದರೆ 
ಗೊಳಪಡಿಸಿ, ದೇಸಾಯಿಯ ಮನೆಗೆ ಹೋಗಿ, ಅಲ್ಲಿ 


ಬೀಗಮುದ್ರೆಯನ್ನು ಮುರಿದು ಪೋಲೀಸರನ್ನು ಹೆದರಿಸಿ” 


ಈ ಘಟನೆಗೆ ಕಾರಣನಾದ ಮನಂಷ್ಯನನ್ನು ಕೊಂದು, 
ಮುಂದೆ ಸಿರಹಟ್ಟಿ ತಾಲ್ಲೂಕ ಪ್ರವೇಶಿಸಿ, ಅಲ್ಲಿ ಬಾಗೇ 
ವಾಡಿ, ಜರವಡ ಹಳ್ಳಿಗಳನ್ನು ಮಂತ್ರಿ ಕೆಲೂರಲ್ಲಿ ಮಲಗಿ 
ಕೊಂಡನು. ಮರುದಿನ ಬೆಳಗ್ಗೆ ಡಂಬಳಕ್ಕೆ ಹೋಗಿ 
ಖಜಾನೆಯನ್ನು ಮುತ್ತಿದನು. ಆದರೆ ಮೊದಲೇ 
ಅಲ್ಲಿದ್ದ ಹಣವನ್ನೆಲ್ಲ ಬ್ರಿಟಿಷರು ಖಾಲಿ ವಣಾಡಿದ್ದರಿಂದ 
ಅದನ್ನು ಮುತ್ತಿ ಇದ್ದ ಕೆಲವು ಆಯಂಧಗಳನ್ನು ದೋಚಿ 
ಕೊಂಡು ಹೋದನು. ಇವರ ಕಾರ್ಯಕ್ರವಂಗಳ ಬಗ್ಗೆ 
ಪೂರ್ಣ ವರಾಹಿತಿ ತಿಳಿದುಕೊಂಡು ಅವರ ಬೆನ್ನ 
ಹಿಂದೆಯೇ ಸಾಗಿದೆನು” ಎಂದು ಹೇಳುತ್ತಾನೆ. 


ಭೀವಂರಾಯನೇ ಈ ಹೋರಾಟದ ಧುರೀಣತ್ವ 
ವಹಿಸಿದ್ದರೂ ಅವನ ಹಿಂದೆ ಸೊರಟೂರ ದೇಸಾಯರ 
ಬೆಂಗಾವಲಿದ್ದಿತು. ಯಕಾಕೆಂದರೆ  ಭೀಮರಾಯಂನಂ 
ಸೊರಟೂರ ದೇಸಾಯರ ಮುತಾಲಿಕನಾಗಿದ್ದನು. 
ಅವರ ಕಾರ್ಯಕ್ರಮದಂತೆ ನರಗುಂದ ಹಾಗೂ ರಾಮ 
ದುರ್ಗದ ಮುಖ್ಯಸ್ಥರಂ ಆ ಭಾಗವನ್ನು ವಂತ್ತುವುದು 
ಭೀವಂರಾಯ ಹಾಗೂ ದೇಸಾಯರಂ ಈ ಭಾಗ ಹಾಗೂ 
ತುಂಗಭದ್ರೆಯ ಮದ್ರಾಸು ಭಾಗಗಳನ್ನು ಮಂತ್ರ 
ಬೇಕೆಂದು ವಚಾರಿಸಿದ್ದರಂ. 

ಕೊಪ್ಪಳದ ಕಡೆ ಹೊರಭಾಗ, ಭೂತನಹಳ್ಳಿಯ 
ಭರವಂಪ್ಸನಾಯಕನು ಕೊಪ್ಪಳ ಕಿಲ್ಲೆಯನ್ನು ಯಾವುದೇ 
ಅಡೆತಡೆಯಿಲ್ಲದೇ ತೆಗೆದುಕೊಳ ಬಹುದೆಂದು ತಿಳಿಸಿ 
ದನಂ. ಕೊಪ್ಪಳದ ತಹಸೀಲ್ಮಾರನಾದ ಮಹಮ್ಮದ್‌ 
ಹಸೀಫನು ಅವರ ರಕ್ಷಣೆಯ ಎಲ್ಲ ವ್ಯವಸ್ಥೆ ವಾಡಿ 
ಭೀವುರಾಯ ಹಾಗೂ ಕೆಂಚನಗೌಡರನ್ನು ಹುಡುಕಿ 
ಕೊಂಡು ನಡೆದನಂ. ಆದರೆ ಇತ್ತ ಭೀಮರಾಯ ಹಾಗೂ 
ಅವನ ಅನುಯಾಯಿಗಳು ಇವನಂ ಕೊಪ್ಪಳ ಬಿಟ್ಟ ಸಂಗತಿ 


ಇತಿಹಾಸ ದರ್ಶನ 


ತಿಳಿದು, ಹಠಾತ್ತಾಗಿ ಕೊಪ್ಪಳವನ್ನು ಮೇ ೩೦ ರವಿವಾರ 
ಮಂತ್ತಿದರು. 


ಈಗ ಇದನ್ನು ತಿಳಿದ ಬ್ರಿಟಿಷರು ತೀವ್ರವಾಗಿ 
ಕಾರ್ಯಪ್ರವೃತ್ತರಾದರು. ಬಳ್ಳಾರಿ, ರಾಯಚೂರ, 
ಹೈದರಾಬಾದ್‌ ಹಾಗೂ ಧಾರವಾಡದಿಂದ ಹೊಸ 
ಸೈನಿಕ ತುಕಡಿಗಳು ಕೊಪ್ಪಳದತ್ತ ಧಾವಿಸಿದವು. ವೆ 
೩೧ಕ್ಕೆ ಇವೆಲ್ಲ ಕೊಪ್ಪಳ ತಲುಪಿದವು. ಭೀಮರಾಯ 
ನಿಗೆ ಮೊದಲು ಎಚ್ಚರಿಕೆ ಇತ್ತು, ನಂತರ ಯಂದ್ಧ 
ಪ್ರಾರಂಭಿಸಿದರು. ಆದರೆ ನಮ್ಮ ಜನರಲ್ಲಿಯೇ ಕೆಲ 
ದೇಶದ್ರೋಹಿಗಳು ಕೋಟೆಬಾಗಿಲು ತೆಗೆದಂಬಿಟ್ಟರು. 
ಭೀಮರಾಯ ಹಾಗೂ ಕೆಂಚನಗೌಡರು ಈ ಸಂಗತಿ 
ತಿಳಿದ ತಮಗೆ ಮೋಸವೆಸಗಿದ ದ್ವಾರಪಾಲಕರನ್ನು 
ತುಂಡರಿಸಿ ಬ್ರಿಟಿಷರೊಡನೆ ಯುದ್ಧ ಘೋಷಿಸಿದರಂ; 
ಕೆಲವು ತಾಸುಗಳವರೆಗೆ ಯಂದ್ಧ ನಡೆಯಿತು. ಎರಡೂ 
ಕಡೆ ಎಷ್ಟೇ ಜನ ವಂಡಿದರು. ಅಪಾರ ಹಾನಿ 
ಯದಿಂಟಾಯಿತಂ. ಆದರೆ ಕೋಟೆಯೊಳಗಿನ ವಂದ್ಡು 
ಗುಂಡುಗಳ ಸಂಗ್ರಹ ವಂಗಿಯಂತ್ತಾ ಬಂದಿತು. 
ಅಂತೆಯೇ ಇವರು ತವ್ಮೂ ನಿಲುವನ್ನು ಗಟ್ಟಿಯಾಗಿ 
ಸಲು ಅಸಹಾಯಕರಾದರು. ಈ ಸಮಯಕ್ಕೆ 
ಕೆಂಚನಗೌಡನು ಭೀಮರಾಯನ ಬಳಿ ಬಂದಂ ಈ 
ಸವಂಯಂದಲ್ಲಿ ನಮಗುಳಿದಿರುವ ಒಂದೇ ವಕಾರ್ಗವಂದರೆ 
ಪಲಾಯನ, ಇಲ್ಲವೆ ಶರಣಾಗತಿ ಎಂದನಂತೆ. ಇದನ್ನೂ 
ಕೇಳಿದ ಭೀಮರಾಯನ ಸಿಟ್ಟು ನೆತ್ತಿಗೇರಿತ. ತತ್‌ಕ್ಷಣ 
ಭೀಮರಾಯನು ಕೆಂಚನಗೌಡನನ್ನು ಗುಂಡಿಕ್ಕಿ ಕೊಂದು 
ತಾನೂ ಗಂಂಡಿಟ್ಟುಕೊಂಡಂ ಸತ್ತನೆಂಬ ಸುದ್ದಿ ಆಗಿನ 
ಮೂಲಗಳಿಂದ ತಿಳಿದುಬರುತ್ತದೆ. ಯಕಾವ ರೀತಿ 
ಸೈನಿಕರು, ಸೈನ್ಯಾಧಿಕಾರಿ ಹಗ್ಸ್‌ ಅವರ ನೇತೃತ್ವದಲ್ಲಿ 
ಕಾರ್ಯಗನ್ನೆಸಗಿಹರೆಂಬುದು ಅವರ ಕಾಗದ ಪತ್ರಗಳಿಂದ 
ತಿಳಿಯುತ್ತದೆ, 


ಭೀಮರಾಯನು ತನ್ನೆ ಸರ್ವಸ್ವವನ್ನೇ ದೇಶದ 
ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿ ಕೊಟ್ಟ ವಂಹಾಧೀರ. 
ಒಂದು ವೇಳೆ ಸ್ವಜನ ದ್ರೋಹಿಗಳಿಂದ ವಂಚಿತನಾಗದೇ 
ಇದ್ದಿದ್ದರೆ, ಇಲ್ಲವೆ ರಣರಂಗದಲ್ಲಿ ಹೋರಾಡಿದ್ದರೆ 
ಅವನ ಶೌರ್ಯದ ಹಾಗೂ ಪರಿಶ್ರವಂದ ಕಥೆ ಇನ್ನೂ 
ನಿಚ್ಚಳವಾಗಿ ತಿಳಿಯಬಹಂದಾಗಿತ್ತಾ. 


